ಕರ್ನಾಟಕ ವಿಧಾನ ಪರಿಷತು 


) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


1501(1728) 


: ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


23-03-2020 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


ಪಶ್ನೆ ತ್ತರ 

9) [ಅಗರ ಕೆರೆಯನ್ನು ಮನರುಜ್ಞೀವನಗೊಳಿಸಲು [ಅಗರ ಕೆರೆಯನ್ನು  ದಿನಾಂಕಂ107೨68೦೦ವ 
ಖರ್ಚಾದ ವೆಚ್ಚವೆಷ್ಟು ಈ ಮೊತ್ತವನ್ನು ಭರಿಸಿದವರು | ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ 
ಯಾರು; ಈ ಯೋಜನೆಯಲ್ಲಿ” ಖಾಸಗಿ ಸಂಸ್ಥೆಗಳ | ವಶದಿಂದ ಬೆಂಗಳೂರು ನಗರ ವಿಭಾಗವು ಪಡೆದಿದ್ದು, 
ಪಾತ್ರವೇನು; ಎನಗ. ಕರೆಯು ಯಾರ. |. ದಿನಾಂಕ:19.02.2020.-.. -ಶಂದು.- - ಬಿಬಿಪಂಪಿ “ಪಶಕ್ಕೆ- 
ಸುಪರ್ಧಿಯಲ್ಲಿದೆ; ು ಹಸ್ತಾಂತರಿಸಲಾಗಿದೆ. ಬೆಂಗಳೂರು ನಗರವಿಭಾಗದ 

ವಶದಲ್ಲಿದ್ದ ಅವಧಿಯಲ್ಲಿ  ರೂ.32.64180ಲಕ್ಷಗಳ 
ವೆಚ್ಚದಲ್ಲಿ ಪುನರುಜ್ನೀವನಗೊಳಿಸಿ ನಿರ್ವಹಣೆ 
ಮಾಡಲಾಗಿರುತ್ತದೆ. ಪ್ರಸ್ತುತ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯ ಸುಪರ್ದಿಯಲ್ಲಿರುತ್ತದೆ. 

ಆ) | ಅಗರ ಕೆರೆಯನ್ನು ರಕ್ಷಣೆ ಮತ್ತು ನಿರ್ವಹಣೆ | ಅಗರ ಕೆರೆಯನ್ನು ಮಃ ಬಯೋಟ ನ್ಯಾುರಲ್‌ ಸಿಸಂ 
ಹೆಸರಿನಲ್ಲಿ "ಖಾಸಗಿಯವರಿಗೆ "ವಹಿಸಿಕೊಡುವ [ಪೈ ಲ್ಹ್ಪಿ' ಬೆಂಗಳೂರು ' ಇವರೊಂದಿಗೆ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ, | ದಿನಾಂಕ;10.04.2007ರ . ಕರಾರಿನ ಒಪ್ಪಂದ 
ಖಾಸಗಿ ಸಂಸ್ಥೆಯವರೊಡನೆ ಸರ್ಕಾರ | ಮಾಡಿಕೊಳ್ಳಲಾಗಿದೆ. ಆದರೆ, ಈ ಮುಂಚೆ ಕರ್ನಾಟಕ 
ಯಾವರೀತಿಯ ಒಪ್ಪಂದ ಮಾಡಿಕೊಂಡಿದೆ. ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ 

ವಶದಲ್ಲಿದ್ದು, ಸದರಿ ಪ್ರಾಧಿಕಾರವು 
ನಿರಸನಗೊಂಡಿದ್ದರಿಂದ, ಪಿ.ಪಿ.ಪಿ.  ಮಾದರಿಯಡಿ 
ನಿರ್ವಹಣೆಗಾಗಿ ದಿನಾಂಕ:01.07.2018ರಲ್ಲಿ ಅರಣ್ಯ 
ಇಲಾಖೆಗೆ ವಹಿಸಿಕೊಡಲಾಗಿತ್ತು. ನಂತರ 
ದಿನಾಂಕ:19.02.2020ರ೦ದು ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಗೆ ಅಗರ ಕೆರೆಯನ್ನು 
ವಹಿಸಿಕೊಡಲಾಗಿದೆ. 

3 A F 
ನಿರ್ವಹಣೆಯ ಗುತ್ತಿಣೆ ವಹಿಸಿದ ಖಾಸಗಿ 


ಸಂಸ್ಥೆಯವರು ಈ ತೆರೆಯ ಅಗಳದಲ್ಲಿ ವಾಣಿಜ್ಯ 
ಇ ್ಯ 


ಚಟುವಟಿಕೆಗಳನ್ನು ಕೈಗೊಳ್ಳುವ ಸಂಬಂಧ 
ಸರ್ಕಾರದೊಂದಿಗೆ ಒಪ್ಪಂದ 
ಮಾಡಿಕೊಂಡಿರುತ್ತಾರೆಯೇ; ವಾಣಿ 

ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗರಕೆರೆಯಲ್ಲಿ 
ಅವಕಾಶವಿದೆ ಎಂಬುದಾಗಿ ಸಾರ್ವಜನಿಕರಿಗೆ ಮಾಹಿತಿ 
ನೀಡಿ ಅರ್ಹ ಸಂಸ್ಥೆಗಳಿಂದ ಟೆಂಡರ್‌ 


ಆಹ್ನಾನಿಸಲಾಗಿದೆಯೇ; ಕೆರೆಗಳ ನಿರ್ವಹಣೆ ಎಂದರೆ 
ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ನಿರ್ಮಾಣ ಎಂದು 
ಕೆರೆಯ ನಿರ್ವಹಣೆಗಾಗಿ ಖಾಸಗಿ ಸಂಸ್ಥೆಯವರಿಗೆ 
ಕೆರೆಗಳನ್ನು ವಹಿಸಿಕೊಡುವಾಗ ಲಿಖಿತವಾಗಿ ಆದೇಶ 
ನೀಡಲಾಗಿದೆಯೇ; 


ಹೌದು. 2007ರಲ್ಲಿ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು 
ಅಭಿವೃದ್ಧಿ ಪ್ರಾಧಿಕಾರದಿಂದ ಟೆಂಡರ್‌ನ್ನು ಕರೆದಿರುತ್ತಾರೆ. 
ಯಶಸ್ವಿ ಬಿಡ್ಡುದಾರರಾದ ಖಾಸಗಿ ಸಂಸ್ಥೆಯವರಿಗೆ 
ಕೆರೆಯ ನಿರ್ವಹಣೆ ಕಾಮಗಾರಿಗಾಗಿ ಲಿಖಿತವಾಗಿ ಆದೇಶ 
ನೀಡಲಾಗಿದೆ. 


ಈ) ಅಮ್ಯೂಸ್‌ಮೆಂಟ್‌ ಪಾರ್ಕ್‌ 


ಅವಕಾಶವಿದೆಯೇ; 


ಕೆರೆಯ ಅಂಗಳದಲ್ಲಿ 
ನಿರ್ಮಿಸಲು ನಿಯಮದಲ್ಲಿ 
ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ಅಥವಾ ಯಾವುದೇ 
ವಾಣಿಜ್ಯ ಚಟುವಟಿಕೆಗಳನ್ನು ಕೆರೆಯ 
ನಿರ್ಮಿಸುವುದರಿಂದ . ಕರೆಯ ನೈ ಸರ್ಗಿಕ . ಪರಿಸರಕ್ಕೆ 
ಹಾನಿಯುಂಟಾಗುವುದು ಸರ್ಕಾರದ ಗಮನದಲ್ಲಿದೆಯೇ; 
ಈ ಕುರಿತು ಸರ್ಕಾರದ ನಿಲುವೇನು? 


ಅಂಗಳದಲ್ಲಿ 


ಕೆರೆಯ ಅಂಗಳದಲ್ಲಿ ಅಮ್ಯೂಸ್‌ಮೆಂಟ್‌: ಪ ಪಾರ್ಕ್‌ ನಿರ್ಮಿಸಲು 
ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ 
ಅಧಿನಿಯಮ-2014 ಹಾಗೂ ತಿದ್ದುಪಡಿ 2018ರ 
ಸೆಕ್ಸನ್‌12(3)ರಂತೆ ಕೆರೆ ಅಂಗಳದಲ್ಲಿ ಅಮ್ಯೂಸ್‌ಮೆಂಟ್‌. 
ಪಾರ್ಕ್‌ ನಿರ್ಮಿಸಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಅಪಜೀ 36 ಎಫ್‌ಟಿಎಸ್‌ 2020 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ “ಸಚಿವರು 


